ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 22-03-2021 ಪುಶ್ನೆ ಸ೦ಖ್ಯೆ: 253(1762) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಶಾಂತಾರಾಮ್‌ ಬುಡ್ಡ ಸಿದ್ದಿ (ನಾಮನಿರ್ದೇಶನ ಹೊಂದಿದವರು) 

ಉತ್ತರ ನೀಡಬೇಕಾದ ದಿನಾ೦ಕ: 22-03-2021 

ಉತ್ತರಿಸುವ ಸಚಿವರು: ಅರಣ್ಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 

ವಿಷಯ : ವಿವಿಧ ಯೋಜನೆಗಳಿಗಾಗಿ ಬುಡಕಟ್ಟು ಕುಟಿಂಬಗಳನ್ನು ಅರಣ್ಯ ಪ್ರದೇಶಗಳಿಂದ ಸ್ಥಳಾಂತರಿಸಿದ ವಿವರ 
(ಅ) ಸರ್ಕಾರದ ವಿವಿಧ ಯೋಜನೆಗಳಿಗಾಗಿ ಬುಡಕಟ್ಟಿ ಕುಟಿಂಬಗಳನ್ನು ಅರಣ್ಯ 
ಪ್ರದೇಶಗಳಿಂದ ಸ್ಮಳಾಂತರಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 
ಸ್ಥಳಾಂತರಗೊಂಡ ಒಟ್ಟಿ ಕುಟಿಂಬಗಳ ಸಂಖ್ಯೆ ಎಷ್ಟು; 


(ಆ) ಸ್ಥಳಾಂತರಗೊಂಡ ಒಟ್ಟಿ ಕುಟುಂಬಗಳಲ್ಲಿ ಪೂರ್ಣ ಪ್ರಮಾಣದ ಪುನರ್‌ ವಸತಿ 
ಪಡೆದುಕೂಂಡ ಕುಟಿಂಬಗಳ ಸಂಖ್ಯೆ ಎಷ್ಟು; 


(ಇ) ಬಾಕಿ ಉಳಿದಿರುವ ಕುಟುಂಬಗಳಿಗೆ ವಸತಿ ಕಲ್ಪಿಸಲು ಆಗದೇ ಇರುವ ಕಾರಣ ಹಾಗೂ 
ಬೇಕಾಗುವ ಸಮಯ ಎಷ್ಟು? 


